ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 


ಕರ್ನಾಟಕ ವಿಧಾನ ಪರಿಷತ್ತು 


: 1933 (2329) 
ಸದಸ್ಯರ ಹೆಸರು : ಶ್ರೀ ಕೆ.ಹರಿಶ್‌ ಕುಮಾರ್‌,(ವಿಧಾನ ಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 21.03.2022 
ಉತ್ತರಿಸಬೇಕಾದ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಪ್ರಶ್ನೆ ಉತ್ತರ 
[ಅ) ಶಿವಮೊಗ್ಗ ಜಲ್ಲೆಯ ಸೂರಬ ತಾಲೂಕಿನ | ಶಿವಮೊಗ, ಜಲ್ಲೆಯ, ಸೂರಬ ತಾಮೂನು, ಗಂಡ. 
ಬೆಟ್ಟದಕೂರ್ಲಿ ಗ್ರಾಮದ ಸರ್ಕಾರಿ ಹಿರಿಯ | ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ 
ಬೆಟ್ಟಿದಕೂರ್ಲಿ ಗ್ರಾಮದ ಸರ್ಕಾರಿ ಹಿರಿಯ 


ಪ್ರಾಥಮಿಕ ಶಾಲೆಗೆ ಅದೇ ಊರಿನ ನಿವಾಸಿಯಾದ 
ದಿ: ಹನುಮಂತಮ್ಮ ಹಾಗೂ ದಿಃಕನ್ನಪ್ಪ 
ಇವರುಗಳು ಜಮೀನನ್ನು ಶಾಲೆಗೆ ಬಾನ 
ಮಾಡಿರುವುದು ವಿಜವೇ: ಹಾಗಿದ್ದಲ್ಲಿ, ಸದರಿ 
| ಜಮೀನಿನ ಖಾತೆಯನ್ನು ಸದರಿ ಸರ್ಕಾರಿ ಶಾಲೆಯ 
ಹೆಸರಿಗೆ ವರ್ಗಾಯಿಸಲಾಗಿದೆಯೇ; 

ಇಲ್ಲದಿದ್ದಲ್ಲಿ ಕಾರಣವೇನು: 


ಪ್ರಾಥಮಿಕ ಶಾಲೆಗೆ ದಿ: ಹನುಮಂತಮ್ಮ ಹಾಗೂ 
'ದಿತನ್ನಪ್ಪ ಇವರುಗಳು 193066 ಚ.ಅಡಿ 
ಜಮೀನನ್ನು ಭೂ ದಾನವಾಗಿ ನೀಡಿರುತ್ತಾರೆ. 
ಗ್ರಾಮ ಪಂಚಾಯಿತಿ ದಾಖಲೆಗಳ ಅನುಸಾರ ಸದರಿ 
ಜಮೀನು ಸದರಿ ಶಾಲೆಯ ಹೆಸರಿನಲ್ಲಿರುತ್ತದೆ. 


ಹೆಸರಿಗೆ ಖಾತೆ ವರ್ಗಾವಣೆ ಮಾಡಲಾಗುವುದು; 
(ಸಂಪೂರ್ಣ ವಿವರ ನೀಡುವುದು) 


ಆ) ಯಾವ ಕಾಲಮಿತಿಯೊಳಗೆ ಸದರಿ ಶಾಲೆಯ | ಗ್ರಾಮ ಪಂಚಾಯಿತಿ ದಾಖಲೆಗಳ ಅನುಸಾರ ಸದರಿ 


“ಜಮೀನು ಸದರಿ ಶಾಲೆಯ ಹೆಸರಿನಲ್ಲಿರುತ್ತದೆ. 


ಇ) ಶಾಲಾ ಅಭಿವೃದ್ಧಿಗೆ ಅಮೂಲ್ಯವಾದ 
ಜಮೀನನ್ನು ದಾನ ಮಾಡಿರುವ ದಾನಿಗಳ 
ಹೆಸರನ್ನು ಸದರಿ ಶಾಲೆಗೆ ಇಡಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೆ? 


ಸದರಿ ಜಮೀನಿನ ದಾನಿಗಳ ಹೆಸರನ್ನು ಸದರಿ 
ಶಾಲೆಗೆ ನಾಮಕರಣ ಮಾಡಲು ಉಪ ನಿರ್ದೇಶಕರು 
(ಆಡಳಿತು, ಸಾಶಿ.ಇ, ಶಿವಮೊಗ್ಗ ಜಿಲ್ಲೆ ಇವರಿಂದ 
ಪ್ರಸ್ತಾವನೆ ಸ್ಟೀಕೃತಿಗೊ೦ಡಲ್ಲಿ ನಿಯಮಾನುಸಾರ 
ಪರಿಶೀಲಿಸಿ ಸೂಕ್ತ ಕ್ರಮವಹಿಸಲಾಗುವುದು. 


ಇವಿ 82 ಪಿಎ೦ಸಿ 2022 


(ಬಿ, ') 
ಪಾಥಮಿಕ ಮತ್ತು ಪೌಢ ತಿಥಣ 
ಹಾಗೂ ಸಕಾಲ ಸಚಿವದು. 


